tk. 4 
Ory 
J € 


ಕರ್ನಾಟಿಕ ವಿಧಾನಪರಿಷತ್ತು 


ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವೇಶನ 
ಚುಕೆ, ರಹಿತ ಪ್ರಶ್ನೆ 
ದಿನಾ೦ಕ: 09-03-2021 ಪ್ರಶ್ನೆ ಸಂಖ್ಯೆ: 662(875) 


ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಶ್ರೀ ಅರವಿಂದ ಕುಮಾರ ಅರಳಿ(ವಿಧಾನಸಭೆಯಿಂದ ಚುನಾಯಿತರಾದವರು) 
ಉತ್ತರ ನೀಡಬೇಕಾದ ದಿನಾ೦ಕ: 09-03-2021 


ಉತ್ತರಿಸುವ ಸಚಿವರು: ಮಾನ್ಯ ಸಣ್ಣ ಕೈಗಾರಿಕೆ ಹಾಗೂ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ 
ಸಚಿವರು 


ವಿಷಯ: ಬೀದರ್‌ ಜಿಲ್ಲೆಯ ಸಣ್ಣ ಕೈಗಾರಿಕೆ ಮತ್ತು ಅವುಗಳಲ್ಲಿ ಹೂಡಲಾದ ಬಂಡವಾಳದ ಕುರಿತು 


(ಅ) ಕಳೆದ ಐದು ವರ್ಷಗಳಿಂದ ಬೀದರ್‌ ಜಿಲ್ಲೆಯಲ್ಲಿ ಹೊಸದಾಗಿ ಪ್ರಾರಂಭಿಸಲಾದ ಸಣ್ಣ 
ಕೈಗಾರಿಕೆ/ಉದ್ಯಮಗಳ ಸಂಖ್ಯೆ ಎಷ್ಟು; (ವಿವರವಾದ ಮಾಹಿತಿ ನೀಡುವುದು) 


(ಆ) ಈ ಕೈಗಾರಿಕಗಳಿಗೆ ಉದ್ಯಮದಾರರು ಹೂಡಲಾದ ಬಂಡವಾಳ ಎಷ್ಟು; (ಕೈಗಾರಿಕಾವಾರು, 
ಉದ್ಯಮವಾರು ವಿವರವಾದ ಮಾಹಿತಿ ನೀಡುವುದು) 


(ಇ) ಸಣ್ಣ ಕೈಗಾರಿಕೆ ಉದ್ಯಮಗಳಿಗೆ ಸರ್ಕಾರದಿಂದ ಬೀಡುತ್ತಿರುವ ಸೌಲಭ್ಯಗಳಾವುವು; 
(ವಿವರವಾದ ಮಾಹಿತಿ ನೀಡುವುದು) 


(ಈ) ಈ ಕೈಗಾರಿಕೆಗಳಿಗೆ ಸರ್ಕಾರದಿಂದ ಸಬ್ಬಿಡಿ ನೀಡಲಾಗಿದೆಯೇ (ಕೈಗಾರಿಕೆವಾರು ವಿವರ 
ನೀಡುವುದು) 


